ಎಂ. ಎನ್‌. ಪ್ರಭಾಕರ್‌ 


ಹೊಯ್ಸಳರ ಕಾಲದ ರಾಜಕೀಯ 


ನ್ಯನಕ್ಕೆ ; ಕೆಲವು ದಿಶೃಣಿಗಳು 


ಥಿ / 


ಮೊದಲೊಳ್‌ ಸಾವಂತರಿನಿನಿ 
ಸುದಿತೋದಿತನಾಗಿ ಮಂಡಳೇಶ ್ವರನಿಂದ- 
ಭ್ಯುದಯಂಪರನೆನಿಸಿ ಚಕ್ರಿಯಿ- 

ನುದಯ ಪರಂಪರೆಯ ನೆಯಿದ್ಠದಂ ಕವಿರತ್ನಂ! 


ರನ್ನ ಕವಿಚಕ್ರವರ್ತಿಯ ಗದಾಯುದ್ಧ ಕಾವ್ಯ 
ದಲ್ಲೊಂದಂ ಪದ್ಯ ; ಸಾವಂತ-ಮಂಡಳೇಶ್ವರ. ಚಕ್ರಿ 
(ಚಕ್ರವರ್ತಿ)ಯಂರ ಪರಂಪರೆಯನ್ನು ಅಥವಾ ಆರೋ 
` ಹಣ ಕ್ರಮವನ್ನು ಪರೋಕ್ಷವಾಗಿ ಗುರುತಿಸಿದೆ. ಅಜಿತ 
ಪುರಾಣದ ಮತ್ತೊಂದು ಪದ್ಯವು ಸಾಮಂತ-ಮಂಡಳಿಕ- 
ಚಕ್ರವರ್ಶಿಗಳನ್ನು ಕ್ರಮವಾಗಿ ಗುರುತಿಸಿದೆ : 


ಕೊಂಡಾಟದ ಸಾಮಂತರ 

ಮಂಡಳಿಕರ ಸಕಳ ಚಕ್ರವರ್ತಿಗಳ 
ಸಭಾವಂಂಡಳದೊಳಂಭಯ ಕವಿವಂಖ 
ಮಂಡನವಣಾಗಿರ್ಪ ರತ್ನವೂ ಕವಿರತ್ನಂ 2 


ಕ್ರಿ..ಶ. ಹತ್ತನೆಯ ಶತವಠಾನದ ರನ್ನ ಕವಿಗೆ 
ಚಾಲುಕ್ಕ ಚಕ್ರವರ್ತಿ ಆಶ್ರಯದಾತ. “ಕೃತಿ ನೆಗಬ್ಜ 
ಗದಾಯಂದ್ಧ ಕೃತಿಗೀಶ್ವರ ಚಕ್ರವರ್ತಿ ಸಾಹಸಭೀಮಂ”3 


ಅದೇ, ಪು. ೨ 


ಓ1 ಜಾ ಓವಿ bh ಂ್‌್ಡ 


೯0 


ಎಂಬ ಒಕ್ಕಣೆ ಚಾಲುಕ್ಕ ಚಕ್ರವರ್ತಿಯನ್ನು ಸ್ಮರಿಸು 
ತ್ತದೆ. 


ಕ್ರಿ.ಶ. ಆರನೆಯ ಶತವಕಾನದಲ್ಲಿ ಉತ್ತರ ಗುಜ 
ರಾತಿನಿಂದ ಕರ್ನಾಟಕಕ್ಕೆ ಬಂದು ಪ್ರಸಿದ್ಧ ದೊರೆತನ 
ಸ್ಥಾಪಿಸಿದ ಕೀರ್ತಿ ಚಾಲುಕ್ಕರಿಗೆ ಸಲ್ಲುತ್ತದೆಂದಂ ಪೂರ್ವ 
ಚಾಲುಕ್ಕರ ವಲಸೆಯನ್ನು ಡಾ| ಶಿವರಾಮ ಕಾರಂತರು. 
ಗುರಂತಿಸುತ್ತಾರೆ.*. ಪ್ರಾಚೀನ ಕರ್ನಾಟಕದ ಆಡಳಿತ 
ವ್ಯವಸ್ಥೆಯನ್ನು ವಿವರಿಸುತ್ತಾ ಡಾ॥ ಚಿದಾನಂದಮೂರ್ತಿ 
ಯವರು, *ಹೇರಿಲಾಳ ಕನ್ನಡ ಸಂಧಿವಿಗ್ರಹಿ' ಎಂಬ 
ಶಾಸನಪಾಠವು,ಲಾಟ ಅಥವಾ ಲಾಳ ಈಗಿನ ಗುಜರಾತನ್ನ್ನ 
ಸೂಚಿಸುವುದೆಂದೂ ಈ ಹೆಸರಿನ ಸಂಧಿವಿಗ್ರಹಿಗಳಂ 
ಲಾಟ ಹಾಗೂ ಕರ್ನಾಟಕ ದೇಶಗಳ ವ್ಯವಹಾರಗಳನ್ನೂ 
ನೋಡಿಕೊಳ್ಳುತ್ತಿದ್ದರೆಂದೂ ಅಭಿಪ್ರಾಯ ಪಡುತ್ತಾರೆ.5 
ಲಾಳ ಸಂಧಿವಿಗ್ರಹಿಯಾಗಿದ್ದ ರವಿದೇವನನ್ನು “ಇಂತೆನೆ 

2೦ ರಾಜ್ಯದೊಳಂ ತಾನೆ ಚಾಳುಕ್ಕನೃಪರ್ಗೆ 
ಕೈಗನ್ನಡಿಯಕಾದಂ ತನ್ನ ಗುಣದಿನ್‌ ಎಂಬ ವಿವರವು 
ಕ್ರಿ.ಶ. ೯೭೩ ರಿಂದ ಕ್ರಿ. ಶ. ೧೨೦೦ರವರೆಗೆ ಆಳಿದ 
ಕಲ್ಯಾಣದ ಚಾಲುಕ್ಕರು, ಆಂಧ)ದಲ್ಲಿದ್ದ ಮೂಡಣ 


ತೀ. ನಂ. ಶ್ರೀಕಂಠಯ್ಯ (ಸಂ) : ರನ್ನಕವಿ ಗದಾಯುದ್ಧ ಸಂಗ್ರಹಂ, ಮೈಸೂರು, ೧೯೭೨, ಪು. ೨-೩ 
ಅದೇ, ಅನುಬಂಧ : ಅಜಿತಪುರಾಣದ ಕೆಲವು ಪದ್ಮಗಳು, ಪು. ೨೦೯ 


ಚಾಲುಕ್ಕ ವಾಸ್ತು ಮತ್ತು ಶಿಲ್ಪ, ಬೆಂಗಳೂರು, ೧೯೬೯, ಪು.೧ 


ಕನ್ನಡಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಮೈಸೂರು, ೧೯೬೬, ಪು. ೩೩೩ 


ಇತಿಹಾಸ ದರ್ಶನ: 


ಚಾಲುಕ್ಕರು ಮತ್ತೂ ಕ್ರಿ.ಶ. ೯೪೧ ರಿಂದ ಕ್ರಿ.ಶ. ೧೩೦೦ 
ರವರೆಗೆ ಗುಜರಾತಿನಲ್ಲಿದ್ದ ಚಾಲುಕ್ಕರ ಪರಸ್ಪರ ಸಂಬಂಧ 
ವನ್ನು ಸೂಚಿಸುವುದೆಂದು ಡಾ| ಚಿದಾನಂದಮೂರ್ತಿ 
ಯವರಂ ಗುರುತಿಸುತ್ತಾರೆ ಈ ಬಗ್ಗೆ ಭಿನ್ನಾಭಿ 
ಪ್ರಾಯಗಳೂ ಉಂಟು, 


ಕಲ್ಯಾಣದ ಚಾಲುಕ್ಯರಲ್ಲಿ ಕ್ರಿ. ಶ. ೧೨ನೇ ಶತ 
ವಠಾನದ ಮೂರು ಮತ್ತು ನಾಲ್ಕನೇ ದಶಕಗಳಲ್ಲಿ ಆಳಿದ 
ಮೂರನೇ ಸೋಮೇಶ್ವರನು ವಿದ್ವಾಂಸನೂ ಹೌದು, 
ಗ್ರಂಥಕರ್ತನೂ ಹೌದು. ಇವನು ರಚಿಸಿದ ವರಾನಸೋ 
ಲ್ಲಾಸ ಅಥವಾ ಅಭಿಲ್ಕಷಿತಾರ್ಥ ಚಿಂತಾಮಣಿ ಬರೋಡಾ 
ದಿಂದ ಮೂರು ಸಂಪುಟಗಳಲ್ಲಿ ಪ್ರಕಟಗೊಂಡಿದೆ. 
ಮೈಸೂರಿನ ಓರಿಯಂಟಲ್‌ ಲೈಬ್ರರಿಯಿಂದ ಭಾಗಶಃ 
ಪ್ರಕಟವಾಗಿದೆ. ಸಮಕಾಲೀನ ರಾಜ್ಕಾಡಳಿತಕ್ಕೆ 
ಸಂಬಂಧಿಸಿದ ಕೆಲವು ವಿವರಗಳು ಈ ಗ್ರಂಥದಲ್ಲಿದ್ದು, ಈ 
ದಿಸೆಯಲ್ಲಿ ಹೆಚ್ಚಿನ ಅಧ್ಯಯನ ನಡೆಯಬೇಕಾಗಿದೆ. ಈ 
ಗ್ರಂಥದ ಪ್ರಕಟಣೆಯಲ್ಲಿ ನೆರವಾದ ಹಸ್ತಪ್ರತಿಗಳು 
ಪೂನಾ, ಬಿಕನೀರ್‌, ಬರೋಡಾ, ಮೈಸೂರು ಮುಂತಾ 
ದೆಡೆಯಲ್ಲಿ ದೊರೆತಿದ್ದು, ಇದು ಗ್ರಂಥದ ಜನಪ್ರಿಯತೆ 
ಹಾಗೂ ಸಾರ್ವತ್ರಿಕ ಮನ್ನಣೆಯ ದ್ಯೋತಕವೆನಿಸಿದೆ. 
ಗುಜರಾತಿನ ಹಾಗೂ ಕರ್ನಾಟಕದ ದೇವಾಲಯಂಗಳನ್ನಿ 
ಗುರುತಿಸಲು ಸಹಾಯಕವಾಗಿರುವ ಅಪರಾಜಿತಪೃಚ್ಛಾ 
ಹಾಗೂ ಸಮರಾಂಗಣ ಸೂತ್ರಧಾರ ಗ್ರಂಥಗಳಂ 
ಬರೋಡಾದಿಂದ ಪ್ರಕಟಗೊಂಡಿವೆ. ಅಪರಾಜಿತ 
ಪೃಚ್ಛಾ ಗ್ರಂಥ ಸಂಪಾದನಕಾರರ ಪ್ರಕಾರ, ಈ ವಾಸ್ತು 
ಗ್ರಂಥವು ಕ್ರಿ.ಶ. ಹನ್ನೆರಡನೆಯ ಶತವಕಾನದಲ್ಲಿ ಕ್ರೋಢೀ 
ಕರಿಸಲ್ಪಟ್ಟಿದ್ದು,* ಈ ಕಾಲದ ನಿಷ್ಕರ್ಶೆಯ ಬಗ್ಗೆ ಭಿನ್ನಾ 
ಭಿಪ್ರಾಯಗಳುಂಟು. ಈ ಗ್ರಂಥದಲ್ಲಿ ವಾಸ್ತು ವಿವರಣೆ 


ಅದೇ 


ಗಳೇ ಅಲ್ಲದೆ ಕ ಚಿತ್ತಾಗಿ ಆಡಳಿತ ಹಾಗೂ ಅಧಿಕಾರದ 
ಪದನಾವಂಗಳು ಗುರಂತಿಸಲ್ಪಟ್ಟಿವೆ. ಈ ಗ್ರಂಥದ 
ಉಲ್ಲೇಖಗಳೊಂದಿಗೆ ಸಮಕಾಲೀನ ಕನ್ನಡ ಶಾಸನಗಳ 
ಲ್ಲಿಯೂ ಹಲವಾರು ಅಧಿಕಾರಸೂಚಕ ಪದನಾಮಗಳು 
ಪ್ರಾಪ್ತವಾಗಿವೆ. ಈ ರೀತಿ ಲಭ್ಯವಿರುವ ಶಾಸನ 
ಹಾಗೂ ಗ್ರಂಥ ವಿವರಗಳನ್ನು ಪರಸ್ಪರ ತಾಳೆ ನೋಡಲು 
ಸಾಧ್ಯವಿದೆ. ಒಬ್ಬನೇ ಅಧಿಕಾರಿ ಹಲವಾರು ಕಾರ್ಯ 
ಗಳನ್ನು ನಿರ್ವಹಿಸುತ್ತಿದ್ದ ಬಗ್ಗೆ ಶಾಸನಾಧಾರವಿದೆ. 
ಈಗ ದೊರೆತಿರುವ ವಿವರಗಳಿಂದ ಅಧಿಕಾರವ್ಯಾಪ್ತಿ 
ಯನ್ನು ಕರಾರುವಾಕ್ಕಾಗಿ ಗುರುತಿಸಲಾಗಿಲ್ಲವೆನ್ನುವುದು 
ನಿಜ. ಶಾಸನ ಹಾಗೂ ಗ್ರಾಂಥಿಕ ವಿವರಣೆಯಲ್ಲಿ 
ಕಂಡುಬರುವ ವ್ಯವಸ್ಥೆ ಗ್ರಂಥಪೂರ್ವ ಹಾಗೂ ಗ್ರಂಥೋ 
ತ್ತರ ಕಾಲದಲ್ಲಿ ಬಳಕೆಯಲ್ಲಿದ್ದು, ಕರ್ನಾಟಕ ಹಾಗೂ, 
ಲಾಟ ಪ್ರದೇಶದಲ್ಲಿ ಪ್ರಚಲಿತದಲ್ಲಿತ್ತು ಎನ್ನಬಹಂದು. 


ಚಾಲುಕ್ಕರ ನಾಡಿನಲ್ಲಿದ್ದ ವ್ಯವಸ್ಥೆ ಹೊಯ್ಸಳರ 
ಕಾಲದಲ್ಲಿಯೂ ಮುಂದುವರೆದಿದ್ದು, ಪ್ರಸ್ತಾತ ಲೇಖನ 
ದಲ್ಲಿ ಗ್ರಂಥ ಹಾಗೂ ಶಾಸನವಿವರಗಳನ್ನ್ನ ಬಳಸಿ 
ಹೊಯ್ಸಳರ ಕಾಲದ ಅಧಿಕಾರ ಹಾಗೂ ಪದನಾಮ 
ಗಳನ್ನು ವ್ಯವಸ್ಥಿತವಾಗಿ ಗುರುತಿಸಲು ಯತ್ನಿಸಲಾಗಿದೆ. 


ಸಭಾಮಧ್ಯೇ ಸವಕಾಖ್ಕಾತಾಃ ಸ್ಥಿತಃ ಸಿಂಹಾಸನೇ 
ತಥಾ 
ಸರ್ವಾವಸರಕಂ ತತ್ರ ಪ್ರವೃತ್ತಂ ಜನಸಂಕಂಲಂ 
ದ್ವಾದಶ ದಂಡನಾಯಕಾ ಪ್ರತೀಹಾರ ದ್ವಯೀ 
ತಥಾ 
ಅವಣಾತ್ಯ ರಾಜಕರಣಾ ಶ್ರೀಕರಣಾ 


.ವಯಸ್ಕರಾಃ10 


ಶ್ರೀಗೊಂಡೇಕರ್‌ (ಸಂ) ; ಮಾನಸೋಲ್ಲಾಸ, ಬರೋಡಾ, ಸಂಪುಟ ೧, ೧೯೨೫ ; ಸಂಪುಟ ೨, ೧೯೩೯ ; 


ಸಂಪುಟ ೩ (?) 


8 ಪಿ. ಎ. ಮಂಕಡ್‌ (ಸಂ.) : ಅಪರಾಜಿತಪೃಚ್ಛಾ, ಬರೋಡಾ, ೧೯೫೦ ; ಎ. ಎಸ್‌. ಅಗರ್‌ವಾಲಾ (ಸಂ); ಸಮ" 


ರಾಂಗಣ ಸೂತ್ರಧಾರ, ಬರೋಡ್ಕಾ ೧೯೬೬ 
9 ಅಪರಾಜಿತಪೃಚ್ಛಾ, ಪು. ೧೨ 


10 ಅದೇ, ಅಧ್ಯಾಯ ೭೮, ಶ್ಲೋಕ ೩೧-೩೨, ಪು. ೧೯೬ 


ಇತಿಹಾಸ ದರ್ಶನ 


£೧ 


ರಾಜನ ಆಸ್ಥಾನವನ್ನು ಗ್ರಂಥಕಾರನಂ ಗಂರಂತಿ 
ಸಿದ್ದು , ಸಭೆಯ ವಂಧ್ಯೆ ವಿರಾಜವಕಾನನಾದ ರಾಜನನ್ನೂ 
ಅವನೊಡನಿರಂವ ಸಭಾಸದರನ್ನೂ ಗುರುತಿಸಿದ್ದಾನೆ. 
ರಾಜ್ಯದ ಆಡಳಿತ ಹಾಗೂ ರಕ್ಷಣೆಯ ಕಾರ್ಯವನ್ನು ನಿರ್ವ 
ಹಿಸುತ್ತಿದ್ದ  ದಂಡನಾಯಕರಿಗೆ ಆಸ್ಥಾನದಲ್ಲಿ ಅಗ್ರ 
ಮರ್ಯಾದೆಯಂ ಸಲ್ಲುತ್ತಿತ್ತು. ಅಪರಾಜಿತಪೃಚ್ಛಾ 
ಗ್ರಂಥಕಾರನ ಪ್ರಕಾರ ಹನ್ನೆರಡುಜನ ದಂಡನಾಯಕರಿಗೆ 
ಸ್ಥಾನಮಾನಗಳು ಪ್ರಾಪ್ತವಾಗಿದ್ದವು. ತದನಂತರ 
ಪ್ರತೀಹಾರರಿಗೆ, ಅವರಾತ್ಮರಿಗೆ ವೃತ್ತಿಗೌರವವು ಸಲ್ಲು 
ತ್ತಿತ್ತು... ಪ್ರತೀಹಾರರು ಬಹುಶಃ ರಾಜನ ಅಂಗ 
ರಕ್ಷಣೆಯ ಕಾರ್ಯವನ್ನೂ ನಿರ್ವಹಿಸುತ್ತಿದ್ದರು. ಇವರು 
ರಾಜನ ಅತ್ಯಂತ ಸವೀೀಪವರ್ತಿಗಳಾಗಿರಲು ಸಾಧ್ಯವಿದೆ. 
ವರಾನಸೋಲ್ಲಾಸ ಗ್ರಂಥದಲ್ಲಿ ಪ್ರತೀಹಾರರಂ ಸಭೆಯಲ್ಲಿ 
ನಿರ್ವಹಿಸುತ್ತಿದ್ದ ಕಾರ್ಯದ ಕ್ವಚಿತ್‌ ಸೂಚನೆಯಿದೆ :1! 


ನಾನಾದೇಶಾಧಿಪಾನ್‌ ಭಕಪಾನ್‌ ಸ್ವಾತ್ಮ 
ರಕ್ಷಾರ್ಥಂ ಆಗತಾನ್‌ 


ಪ್ರವೇಶಯ ಪ್ರತಿಹಾರೇತ್‌ ಆದಿಶೇತ್‌ 


ಪೃಥವೀಪತಿಃ॥ 
ಪ್ರವೇಶಿತಾನ್‌ಪ್ರತೀಹಾರೈಃ ಪ್ರಣತಾನ್‌ ದಂಡವ 
ದವಿಃ 

ಸಪ್ಪಸಾದವಿಂತಿ ಬ್ರೂಯಾದುತಿಷ್ಠತ 
ನಿವೇದತ॥ 


ಚಕ್ರವರ್ತಿಯ ಆದೇಶದ ಮೇರೆಗೆ, ಆಶ್ರಯ 
ವನ್ನರಸಿ ಬಂದ ರಾಜರು ಪ್ರತೀಹಾರರೊಂದಿಗೆ ಆಸ್ಥಾನ 
ವನ್ನು ಪ್ರವೇಶಿಸುತ್ತಿದ್ದರು. ರಾಜರಂಗಳಂ ಸಾಷ್ಟಾಂಗ 
ಪ್ರಣಾವಂಗಳನ್ನು ಸಲ್ಲಿಸಿದನಂತರ ಚಕ್ರವರ್ತಿಯು, 
ಅವರಿಗೆ ಅಭಯಹಸ್ತ ನೀಡಿ ಉಚಿತಾಸನದೊಂದಿಗೆ 
ಸತ್ಮರಿಸುತ್ತಿದ್ದನು.  ಬಹಂಶಃ ಈ ಅಧೀನ ರಾಜರ 
ಪೂರ್ವಾಪರಗಳನ್ನು ತಿಳಿಯುವ, ವ್ಯವಹರಿಸುವ ಕಾರ್ಯಕ್ಕೆ 
ಪ್ರತೀಹಾರರು ನೇವಿಂಸಲ್ಪಡುತ್ತಿದ್ದರ. ಇವರನ್ನ 


ಸಾವಕಾನ್ಯವಾಗಿ ದ್ವಾರಪಾಲಕರೆಂದು ಗುರುತಿಸಂವು 


ದಂಂಟು. 


ಅಪರಾಜಿತಪೃಚ್ಛಾ ಗ್ರಂಥದ ಪ್ರಕಾರ!? ಪ್ರಾಸಾದ 
ಗೃಹಗಳನ್ನು ನಿರ್ಮಿಸಂವಲ್ಲಿ ಅಧಿಕಾರಕ್ಕೆ ತಕ್ಕಂತೆ ಅವುಗಳ 
ವಕಾನವೂ ನಿಶ್ಚ ಯಿಂಸಲ್ಪಡುತ್ತಿತ್ತು. ವಂಂತ್ರಿಯ ನಂತರ 
ದ್ವಾರಪಾಲಕನನ್ನು ಹೆಸರಿಸಂವುದರಿಂದ ಇವನು ಕೇವಲ 
ದ್ವಾರಪಾಲಕನಾಗಿರದೆ ಗುರುತರಕಾರ್ಯವನ್ನೂ ನಿರ್ವಹಿ. 
ಸುತ್ತಿದ್ದನೆಂದಂ ತಿಳಿಯಬಹುದು: 


ರಾಜಾಲಯೇ ಚ ಯನ್ಮಾನಂ ತದರ್ಧಂ ದಂಡ 
ನಾಯಃಕೇ 

ತದರ್ಧಂ ಮಂಂತ್ರಿ ಸಂಸ್ಥಾನಂ ಮಂತ್ರ ರ್ಧಂ 
ದ್ವಾರಪಾಲಕೇ 


ಈ ಶ್ಲೋಕದ ಪೂರ್ಣವಿವರವು ವಾಸ್ತುವಿಗೆ 
ಸಂಬಂಧಿಸಿದೆ. ದಂಡನಾಯಕ ಹಾಗೂ ಮಂತ್ರಿಪದವಿ 
ಗಳನ್ನು ಒಬ್ಬರೇ ನಿರ್ವಹಿಸಿದ ಉದಾಹರಣೆಗಳಿವೆ. 
“ಜಗತ್ವಸುತ್ಕಾಕೃತಿ ಮಂತ್ರಿ ಮಂಡಳಿಕ ದಂಡಾದೀಶ”'!3 
ಎಂಬ ಶಾಸನದ ಒಕ್ಕಣೆ ಮಂತ್ರಿ, ಮಂಡಳಿಕ ಹಾಗೂ 
ದಂಡಾದೀಶನೆನಿಸಿದ ವ್ಯಕ್ತಿಯೊಬ್ಬನನ್ನ್ನ ಗುರುತಿಸು 
ತ್ತದೆ. 


ದಂಡನಾಯಕ. ದಂಡಾದೀಶ-ದಂಡಾಧಿಪ_ದಂಡ 
ನಾಥರೆಂದೂ ಆಡುಭಾಷೆಯಲ್ಲಿ ದಣ್ಣಾಯಕರೆಂದೂ ಈ 
ಎಲ್ಲಾ ಪ್ರಯೋಗಗಳು ಶಾಸನಗಳಲ್ಲಿ ಬಳೆಸಲ್ಪಟ್ಟಿವೆ. 
“ದಂಡನಾಯಂಕತಿ ಸಾತವ್ವೆ'1* ಎನ್ನುವಲ್ಲಿ ಕೇವಲ ದಂಡ 
ನಾಯಕನ ಹೆಂಡತಿಯೇ ? ಅಥವಾ ಹೆಣ್ಣೂ ಈ 
ಪದವಿಗೆ ಅರ್ಹಳೇ ? ಅಧಿಕಾರ ನಿರ್ವಹಿಸಿದ್ದಕ್ಕೆ 
ಮತ್ತಷ್ಟು ಪ್ರವರಾಣಗಳು ಅಗತ್ಯವಿದೆ. 


ಹಾಗೂ ಶ್ರೀಕರಣ ಎರಡೂ 
ಅಧಿಕಾರಸೂಚಕ 


ರಾಜಕಾರಣ 
ಅವಕಾತ್ಮರು ನಿರ್ವಹಿಸುತ್ತಿದ್ದ 


11 ಸಂಪುಟ ೨, ಅಧ್ಯಾಯ ೧೧, ಶ್ಲೋಕ ೩೪-೩೫ ಪು. ೧೦೬ 


12 ಅಧ್ಯಾಯ ೮೧, ಶ್ಲೋಕ ೧೪, ಪ್ರ, ೨೦೩ 


13 ಎಪಿಗ್ರಾಫಿಯಾ ಕರ್ನಾಟಿಕ, ಹಾಸನ ಜಿಲ್ಲೆ, ಸಂಪುಟ ೫, ಭಾಗ ೨, ೧೯೦೨ : ಚನ್ನರಾಯಪಟ್ಟಣ ೧೭೯ 


14 ಅದೇ, ಚನ್ನರಾಯಪಟ್ಟಣ ೧೬೧ 


೯೨ 


ಇತಿಹಾಸ ದರ್ಶನ 


ಪದಗಳು. “ರಾಜ್ಯಕರಣಾಗ್ರಣಿಯಂ ವಿಭುವಂಂತ್ರಿ 
ರಾಮನಂ”!5 ಎಂದು ಅರಕಲಗೂಡಿನ ಶಾಸನವೊಂದು 
ರಾಜ್ಯಕರಣಕ್ಕೆ ನೇವಿಂಸಲ್ಪಟ್ಟ ಮಂತ್ರಿಯನ್ನು ಹೆಸರಿ 
ಸಿದೆ. "ರಾಜಕುರಣ” ಹಾಗೂ “ರಾಜ್ಕಕರಣ' ಈ ಪದಗಳು 
ರಾಜಕಾರಣಿ ಪದಕ್ಕೆ ನಾಂದಿಯಾಯಿತೇ ? ಆದರೆ, 
ಅಂದಿನ ರಾಜಕಾರಣದಿಂದ ಉದಯಿಸಿದ “ರಾಜಕಾರಣಿ? 
ಎನ್ನುವ ಪದ ಇಂದು ಅಪವಕೌಲ್ಯಗೊಂಡು ಬಳಕೆ 
ಯಲ್ಲಿದೆ. ಶ್ರೀಕರಣದ ಅಧಿಕಾರದ ವ್ಯಾಪ್ತಿ ಎಲ್ಲಿಯೂ 
ಸ್ಪಷ್ಟವಾಗಿಲ್ಲ. ಬಹುಶಃ ಇಂದಿನ ವಂಖ್ಯಮಂತ್ರಿಗೆ 
ಸಮನಾದಂದಂ. ಈ ಹುದ್ದೆಗೆ ಅವರಾತ್ಮರಲ್ಲಿ ಹಿರಿಯ 
ರೊಬ್ಬರು ನೇಮಿಸಲ್ಪಡುಂತ್ತಿ ದ್ವರಂ, 


ಣೆ 


“ಶ್ರೀ ಮನ್ಮಹಾಪ್ರಧಾನಂ ಸರ್ವಾಧಿಕಾರಿ ಶ್ರೀ 
ಕರಣಾಗ್ರಗಣ್ಮಂ ಸರ್ವಾಧ್ಯಕ್ಷನೆನಿಸಿದ”! ಹಾಗೂ “ಶ್ರೀ 
ವಂನ್‌ಮಹಾಪ್ರಧಾನಂ ಶ್ರೀಕರಣಾಧಿಪತಿ ಹಿರಿಯ 
ದಂಡನಾಯಕ ವಕಾಚೈಯ” ಈ ಶಾಸನೋಕ್ತಿಗಳಂ 
ಶ್ರೀಕರಣಾಧಿಕಾರಕ್ಕೆ ನೇಮಿಸಲ್ಪಟ್ಟ ಮಂತ್ರಿಗಳನ್ನು 
ಗುರುತಿಸಿವೆ. “ಶ್ರೀಕರಣದ ಹೆಗ್ಗಡೆ ಎರೆಯಣ್ಣ,”18 
“ಶ್ರೀಕರಣ ತಂತ್ರಾಧಿಕಾರಿ,”13 “ತಂತ್ರಶ್ರೀಕರಣಾಧಿ 
ಕಾರನಿರತಂ”29 ಎಂದೂ ಶಾಸನಗಳು ಬಳಸಿವೆ. “ತನ 
ಶ್ರೀಕರಣಾಧಿಸರ್ವ್ವ್ವಾಧಿಕಾರಿ ಸರ್ವ್ವಾಧ್ಯಕ್ಷತಾದಕ್ಷ” 
ಎಂಬ ಒಕ್ಕಣೆ ಹಲವು ವ್ಯವಸ್ಥೆಗಳ ಮೇಲೆ ಹಿಡಿತವುಳ್ಳ 
ಸರ್ವಾಧಿಕಾರವನ್ನು ಸೂಚಿಸಿದೆ. ಅಮಾತ್ಯರ ಸಂಖ್ಯೆ 
ಯನ್ನು ಸ್ಪಷ್ಟವಾಗಿ ಸೂಚಿಸಿಲ್ಲವಾದರೂ “ಚತುರ್ವಿಧ 
ಪ್ರಣೀತ ನೀತಿಚಾಣುಕ್ಕ ತಂತ್ರಾಧಿಕಾರಿ”2! ಎಂಬ 


ಉಲ್ಲೇಖವು ನಾಲ್ಕು ಜನರಿಗೆ ಅವಕಾಶವೆನಿಸಂವಂತಿದೆ. 


15 ಅದೇ, ಅರಕಲಗೂಡು ೫ 

16 ಅದೇ, ಬೇಲೂರು ೧೭೫ 

17 ಅದೇ, ಚನ್ನರಾಯಪಟ್ಕ ಕಣ ೧೬೧ 
18 ಅದೇ, ಅರಸೀಕೆರೆ ೧೩೮ 

19 ಅದೇ, ಹಾಸನ ೭೧ 

20 ಅದೇ, ಹಾಸನ ೭೬ 

21 ಅದೇ 


22 ಕನ್ನಡಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. ೩೩೦ 


23 ಅಧ್ಯಾಯ ೮೪, ಶ್ಲೋಕ ೮, ಪ್ರ. ೨೧೦ 


ಇತಿಹಾಸ ದರ್ಶನ 


ಈ ದಿಸೆಯಲ್ಲಿ ಮತ್ತಷ್ಟು ಸಾಕ್ಷ್ಯಾಧಾರಗಳು ಅಗತ್ಯ. 
ಬನವಸೆ ನಾಡನ್ನಾಳುತ್ತಿದ ಬಿಜ್ಜಳನ ಮಹಾಪ್ರಧಾನ 
ಕೇಶಿಮಯ್ಕನಿಗೆ ಮೂವರು ಪ್ರಧಾನರಿದ್ದು, ಒಟ್ಬಿ 
ನಾಲ್ಕು ಜನ ಪ್ರಧಾನರೆಂದಂ ಗಂರುತಿಸಬಹಂದಂ. 22 


ಸರ್ವಂ ಶ್ರೀಕರಣಾದ್ಕಂ ರಾಜಾಧಿಕರಣಂ ತಥಾ 

ವ್ಯಯಾಧಿಕರಣಂ, ಚೈವ ಧವರ್ಕಾಧಿಕರಣಂ ತಥಾ 

ಅಪರಾಜಿತಪೃಚ್ಛಾ ಗ್ರಂಥೋಕ್ತಿಯ ಪ್ರಕಾರ 
ಶ್ರೀಕರಣ, ರಾಜಾಧಿಕರಣ, ವೃಯಕಾಧಿಕರಣ, ಧವರ್ಕಾಧಿ 
ಕರಣ ವ್ಯವಸ್ಥೆಯ ನಾಲ್ಕು ಅಂಗಗಳಂ.೫ ರಾಜಾಧಿಕರ 
ಣವು ರಾಜ್ಯವ್ಯವಸ್ಥೆಯನ್ನೂ ವ್ಯಯಾಧಿಕರಣವು ದೇಶದ 
ಆಯವ್ಯಯ ವಂತ್ತು ಹಣಕಾಸು ವ್ಯವಸ್ಥೆಯನ್ನೂ 
ಧವರ್ಕಾಧಿಕರಣವು ನ್ಯಾಯಾಂಗ ವ್ಯವಸ್ಥೆ ಯನ್ನೂ 
ಶ್ರೀಕರಣವು. ಇನ್ನಿತರ ವ್ಯವಸ್ಥೆಗಳನ್ನೊಳಗೊಂಡಂತೆ 
ಸರ್ವಾಧಿಕಾರವನ್ನೂ ನಿರ್ವಹಿಸಂತ್ತಿತ್ತು ಎಂದಂ ಗುರುತಿಸ 
ಬಹುದು. ಈ ವಿಭಾಗಗಳಿಗೆ ಪ್ರತ್ಯೇಕ ಮಂತ್ರಿಗಳಂ 
ನೇಮಿಸಲ್ಪಡುತ್ತಿದ್ದರು. ಈ "ಕರಣ'ಗಳ ಅಥವಾ 
"ಅಧಿಕರಣ'ಗಳ ಕಛೇರಿವ್ಮವಹಾರಗಳನ್ನಾ ನೋಡಿ 
ಕೊಳ್ಳೂವವನನ್ನು "ಕರಣಿಕ' ಎನ್ನಲು ಸಾಧ್ಯವಿದೆ. 
ಆಸ್ಥಾನದಲ್ಲಿ ಉಪಸ್ಮಿತರಾದ ಸಭಾಸದರನ್ನು ಗುರು 
ತಿಸುವಾಗ ವಕಾನಸೋಲ್ಲಾಸ ಗ್ರಂಥಕಾರನು, ಅವಕಾತ್ಮ 
ಮಂತ್ರಿ ಸಚಿವರೆಂದಂ ಒಟ್ಟಿಗೆ ಉಲ್ಲೇಖಿಸಂತ್ತಾನೆ. ಇವು 
ಪರ್ಯಾಯ ಪದಗಳೆಂದೇ ಬಳಕೆಯಲ್ಲಿವೆ. ಆದರೆ ಒಟ್ಟಿಗೆ 
ಬಳಸಿರುವ ಔಚಿತ್ಯವೇನೋ ತಿಳಿಯದು, ತದನಂತರ, 
ಮಂಡಲೇಶ್ವರರು, ಸಾಮಂತರಂ ಹಾಗೂ ಅವರಾತ್ಮರಂ 
ಗಳಿಗೆ ಉಚಿತಾಸನಗಳನ್ನು ಕಲ್ಪಿಸಿದ್ದಾನೆ, 


೯೩ 


ಅಮಾತ್ಯಮಂತ್ರಿಸಚಿವಾ ದ್ವಿ ತೀಯಾಂಗಾ 
ನಿಯೋಜಿತಾಃ 
ನಿವೇಶೇಯುರ್ಯಥಾ ಸ್ಥಾನಂ ನೃಪದಿಷ್ಟಾಸನೇ 
ಕ್ರವಕಾತ್‌ 
ಮಂಡಲಾಧೀಶ ರಾಸ ಶೂರಾಃ ಸಾಮಂಂತಾ 
ವಠಾತ್ಯಕಾಃ ಅಪಿ 
ವಾಮದಕ್ಷಿಣಪಂಕ್ತಿಸ್ಥಃ ಪುರೋಭಾಗೇ ಮಹೀ 


ಭುಜಃ 

ಅಪರಾಜಿತಪೃಚ್ಛಾ ಗ್ರಂಥದಲ್ಲಿ ನಾಲ್ಕು ಅಧಿ 
ಕರಣಗಳನ್ನು ವಠಾತ್ರ ಗುರಂತಿಸಿದ್ದು, ವಣಾನಸೋಲ್ಲಾಸ 
ಗ್ರಂಥದಲ್ಲಿ ಹಲವಾರಂ ವಿಭಾಗವ್ಯವಸ್ಥೆ ಗಳನ್ನೂ ನಿರ್ವ 
ಹಿಸುವ ಅಧಿಕಾರಿಗಳ ಸರಣಿಯಿದೆ. ಇವರೆಲ್ಲರೂ ಸಭಾ 


ಸದರೆಂದೇ ಉಲ್ಲೇಖಿಸಲ್ಪಟ್ಟಿದ್ದಾರೆ.2* 


ಸಂವಿಶೇಯುರ್ಯಥಾ ಸ್ಥಾ ನವಣಸನೇಷು 
ನೃಪಾಜ್ಞಯಠಾ 
ದೇಶಾಧಿಕಾರಿಣಃ ಕೇಚಿತ್ಕೇ ಚಿದ್ದಾ್ರವರಾಧಿಕಾರಿಣಃ 
ಧವರ್ಕಾಧಿಕಾರಿಣಃ ಕೇಚಿದರ್ಥಾಧಿಕಾರಿಣಃ 
ಕಾವಕಾಧಿಕಾರಿಣಃ ಕೇಚಿತ್ಕೋಶಾಧಿಕಾರಿಣಃ2* 


ಈ ಅಧಿಕಾರಿಗಳ ಯಾದಿಯಲ್ಲಿ ಕೆಲವು ಪುನರಾ 
ವರ್ತನೆಗೊಂಡಿವೆ. ಕೆಲವು ಅಧಿಕಾರಗಳು ಅಸ್ಪಷ್ಟವೆನಿ 
ಸುತ್ತವೆ. ಉದಾಹರಣೆಗಳಂ ಇಲ್ಲಿವೆ : 


ಗ್ರಾಮಾಧಿಕಾರಿ, ಧರ್ಮಾಧಿಕಾರಿ, ಅರ್ಥಾಧಿಕಾರಿ 
ಕೋಶಾಧಿಕಾರಿ, ನಿಷ್ಕಾಧಿಕಾರಿ, ತುಲಾಧಿಕಾರಿ 
ಮುದ್ರಾಧಿಕಾರಿ, ವರೌಲ್ಯಾಧಿಕಾರಿ, ನಾವಾಧಿಕಾರಿ 
ವಕಾರ್ಗಾಧಿಕಾರಿ, ದಾ ೫_ರಾಧಿಕಾರಿ, ದ್ವೀಪಾಧಿಕಾರಿ 
ಯೋಧಾಧಿಕಾರಿ, ಶಸ್ತ್ರಾಧಿಕಾರಿ, ದಾನಾಧಿಕಾರಿ 
ದಂಡಾಧಿಕಾರಿ, ಗಜಾಧಿಕಾರಿ, ಅಶಾ ಧಿಕಾರಿ 


24 ಸಂ. ೨, ಶ್ಲೋಕ ೫-೬, ಪು. ೧೦೪ 

25 ಅದೇ, ಶ್ಲೋಕ ೭-೮ 

26 ಅದೇ, ಶ್ಲೋಕ ೭-೧೩, ಪು. ೧೦೪-೧೦೫ 

27 ಎ.ಕ. ಅರಸೀಕೆರೆ ೬೯ 

28 ಅದೇ, ಅರಸೀಕೆರೆ ೧೩೮ 

29 ಅದೇ, ಚನ್ನರಾಯಪಟ್ಟಣ ೧೫೧ 

30 ಅದೇ, ಚನ್ನರಾಯಪಟ್ಟಣ ೨೦೩ 

31 ಕನ್ನಡಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪ್ರ ೩೩೧ 


೯೪ 


ಶಸ್ತ್ರಾಧಿಕಾರಿ, ವಾದ್ಯಾಧಿಕಾರಿ, ಗೇಯಕಾಧಿಕಾರಿ 
ನೃತ್ತಾಧಿಕಾರಿ. ಚಿತ್ರಾಧಿಕಾರಿ ಇತ್ಯಾದಿ? 


ಅಸ್ಪಷ್ಟವೆನಿಸುವ ಅಧಿಕಾರಿಗಳು : 


ಕಾವಕಾಧಿಕಾರಿ, ಭೂಷಾಧಿಕಾರಿ. ಸುಧಾಧಿಕಾರಿ 
ಕಾಂತಾಧಿಕಾರಿ, ವರ್ಣಾಧಿಕಾರಿ ಇತ್ಯಾದಿ. 


ಈ ಅಧಿಕಾರಗಳಿಗೆ ಸಂಬಂಧಿಸಿದಂತೆ ಹೆಗ್ಗಡೆಗಳು 
ಕಾರ್ಯನಿರ್ವಹಿಸಿದ್ದನ್ನು “ಅರಸಿಕೆರೆಯ ರಾಜಾಧ್ಯಕ್ಷದ 
ಹೆಗ್ಗಡೆ?” ಎಂಬ ಶಾಸನೋಲ್ಲೇಖದಿಂದ ಗಮನಿಸ 
ಬಹುದಂ. ಮಂತ್ರಿಗಳ ನಂತರ ಪ್ರದೇಶವೊಂದರಲ್ಲಿ 
ಹೆಗ್ಗಡೆಗಳು ಬಹುಶಃ ಕಾರ್ಯನಿರ್ವಹಿಸುತ್ತಿದ್ದರಂ. 
*ಶ್ರೀಕರಣದ ಹೆಗ್ಗಡೆ ಎರೆಯಣ್ಣ'2 “ಅಶ್ವಾಧ್ಯಕ್ಷದ 
ಹೆಗ್ಗ ಡೆ “ಕೋಶಾಧ್ಯಕ್ಷ ಪದವಿ'3 ಮುಂತಾದ 
ಶಾಸನೋಕ್ತಿಗಳಿಂದ ಅಧ್ಯಕ್ಷ ಹಾಗೂ ಹೆಗ್ಗ ಡೆ ಸವಕಾನ 
ಪದವೀಸೂಚಕಗಳೆನ್ನ ಬಹುದು. ಹೆಗ್ಗಡೆ. ಪೆರ್ಗಡೆ 


. ಸಂಸ್ಕೃತದ ಮಹತ್ತರ ಪದದ ಕನ್ನ ಡಾನುವಾದವಾಗಿರಲು 


ಸಾಧ್ಯವೆಂದು ಡಾ|| ಚಿದಾನಂದಮೂರ್ತಿಯವರಂ ಊಹಿ 
ಸುತ್ತಾರೆ.3!: ಪಂಪನ ಆದಿಪುರಾಣದಲ್ಲಿ ಮಹತ್ತರ 
ನನ್ನು ಗುರುತಿಸಿದ್ದು, ಮಹತ್ತರನ ವಿಶೇಷಣಗಳನ್ನಿ 
ಗಮನಿಸಬಹಂದಂ. ಹೆಗ್ಗಡೆಗಳ ಅಧಿಕಾರ ವ್ಯಾಪ್ತಿ ದೇಶ 
ದೊಳಗೇ ಹೊರತು ವಿದೇಶಗಳಿಗೆ ವಿಸ್ತರಿಸಿಲ್ಲ. ಆದಿ 
ಪುರಾಣವು ಮಹತ್ತರನನ್ನು "ಜಾನಪದನುಂ ಪ್ರತಂ 


ಶಿ 
ತ್ಬನ್ನ ಪ್ರತಿಭನಂಂ ವಕ್ರೋಕ್ತಿನಿಪುಣನಂಂ ಪರಿಚಿತಾ 


ಶೇಷ ಭಾಷನುಂ ವಯೋವೃದ್ಧನುಂ ಪ್ರಸಿದ್ಧನುವಂಪ್ಪ Wr; 


ಮಹತ್ತರನಂ' ಎಂದಂ ಬಣ್ಣಿಸಿದೆ. 


ಕೆ. ಪಿ. ಜಯಸ್ವಾಲ್‌ರವರು "ಗ್ರಾಮ ಘೋಷ 
ವಂಹತ್ತರಾಃ' ಎಂದು ಉಲ್ಲೇಖಿಸಿದ, Presidents 


ಎಂದಂ 


of townships and villages 


ಇತಿಹಾಸ ದರ್ಶನ 


ಅರ್ಥೈಸಂತ್ತಾರೆ.3: ಗ್ರಾಮ, ಶ್ರೇಣಿ, ಕುಶಲಕರ್ಮಿ 
ಗಳ ಅಥವಾ ವರ್ತಕಸಂಘದ ಅಧ್ಯ ಕ್ಷ, ಹಿರಿಯ ಎಂದು 
ಗಮನಿಸಬೇಕು. ಸಮರಾಂಗಣ ಸೂತ್ರಧಾರ ಗ್ರಂಥವು 
“ಶ್ರೇಷ್ಠಿನೋ ದಕ್ಷಿಣಾಶಾಯಕಾಂ ಕಥಾ ದೇಶಮಹತ್ತ 
ರಾನ್‌?33 ಎಂದು ಗುರುತಿಸಿದೆ. ಈತ ನಾಡಿನ 
ಹಿರಿಯ ಮುತ್ಸದ್ದಿಯೂ ಹೌದು. ದೇಶದ ರಾಯಭಾರ 
ವಹಿಸಿ ದೇಶವಿದೇಶಗಳಿಗೆ ಹೋಗಿಬರುತ್ತಿದ್ದನು. 
ನಿಯೋಗಿಗಳನ್ನು ಮಹತ್ತರರೆಂದು ಕರೆದಿರುವುದನ್ನೂ 
ಡಾ।॥ ಚಿದಾನಂದಮೂರ್ತಿಯವರೆ ಗುರುತಿಸುತ್ತಾರೆ.34 


ದಂಡನುಯಕ ಹಾಗೂ ಸೇನಾಪತಿ ಎರಡೂ 
ಪ್ರಯೋಗಗಳು ವ್ಯಕ್ತವಾಗಿದ್ದು, ಸವಕಾನ ಹಾಗೂ 
ಪರ್ಕಾಯ ಪದಗಳೆನಿಸಿದರೂ ದಂಡನಾಯಕರಿಗೆ ಸೇನೆಯ 
ಆಡಳಿತದೊಂದಿಗೆ ಇತರ ಆಡಳಿತವೂ ಒಳಪಟಿ ತ್ತಿ 
ಎಂದು ಗಮನಿಸಬಹುದು. ದಂಡನಾಯಕರ ನಂತರ 
ಮಹಾಪಸಾಯಿತರೂ ಪಸಾಯಿತರೂ ಕೆಳಗಿನ ಅಧಿಕಾರಿ 
ಗಳೆಂದು ತಿಳಿಯಬಹುದು. “ಸಮಸ್ತ ದಳಪಸಾಯಿತ?35 
"ವುಹಾಪಸಾಯ್ತ'35 ಎಂಬ ಪ್ರಯೋಗಗಳು ಬಹುಶಃ 
ಸವಕಾನ ವೃತ್ತಿಸೂಚಕ ಪದಗಳಿರಬಹುದಂ. ರಕ್ಷಣಾ 
ಕಾರ್ಮಕ್ಕೆ ಅಥವಾ ಸೇನೆಗೆ ನೇರವಾಗಿ ಸಂಬಂಧವಿರದ 
ವೃತ್ತಿಯಾಗಿ “ಅಸ್ವಾಧ್ಯಕ್ಷದ ಹೆಗ್ಗಡೆ” ಹಾಗೂ ಮೇಲೆ 
ಗುರಂತಿಸಿದ ಅಶ್ವಾಧಿಕಾರಿ, ಗಜಾಧಿಕಾರಿಗಳನ್ನು ಹೆಸರಿಸ 
ಬಹಂದಂ, 


ಮಂಡಲೇಶ್ವರರು, ಮಂಡಳಿಕರು, ಮಹಾ 
ಸಾಮಂತರಂ, ಸಾಮಂತರು ರಾಜ ಅಥವಾ ಚಕ್ರವರ್ತಿ 
ಗಳ ಅಧೀನದಲ್ಲಿದ್ದು ಕಪ್ಪಕಾಣಿಕೆಗಳನ್ನು ನೀಡುತ್ತಾ 
ಆಶ್ರಯಿಸಿದವರು. ತಮ್ಮ ತಮ್ಮ ದೇಶಪ್ಪಾಂತ್ಯಗಳಲ್ಲಿ 
ಇವರು ತಕ್ಕಮಟ್ಟಿಗೆ ಸ್ವತಂತ್ರರೂ ಹೌದು. ಕೆಲವರು 


32 ಹಿಂದೂ ಪಾಲಿಟಿ, ಬೆಂಗಳೂರು, ೧೯೬ಪ ಪು. ೨೬೬ 


33 ಅಧ್ಯಾಯ ೧೦, ಶ್ಲೋಕ ೧೭, ಪು. ೪೭ 


34 ಕನ್ನಡಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. ೨೫೩ 


35 ಎ.ಕ., ಬೇಲೂರು ೧೬೬ 
36 ಅದೇ, ಚನ್ನರಾಯಪಟ್ಟಣ ೨೬೫ 
37 ಅಧ್ಯಾಯ ೭೮, ಶ್ಲೋಕ ೩೩.೩೪, ಪು. ೧೯೬ 


ಇತಿಹಾಸ ದರ್ಶನ 


' ಖಚಿತವಾಗಿ ಆರೋಹಣ 


ರಾಜ ಅಥವಾ ಚಕ್ರವರ್ತಿಯ ಸಮೀಪದಲ್ಲಿದ್ದು ಅಧಿ 
ಕಾರ ನಿರ್ವಹಣೆಯನ್ನು ಒಪ್ಪಿ ಕೊಂಡಿರಂವುದಂಂಟಂ. 


ಚತ್ವಾರೋ ಮಂಡಲೇಶಾಶ್ಚ ಮಂಡಲಿಕಾ 
ದಾ ದಶಾ 
ಮಹಾಸಾಮಂತ ದಿ ರಷ್ಟ ಸಾಮಂತಾಶ್ಚ 
ಯುಗಾಷ್ಠಕಾಃ 
ಲಘವಃ ಷಷ್ಮ್ಯ್ಯುತ್ತರಂ ಚತುಃಶತಂ ಚತು 
ರಂಶಿಕಾಃ 
ಶೇಷಾಸ್ತು ರಾಜಪುತ್ರಾಶ್ಚ ಅಸಂಖ್ಯಾತಾಸ್ತ 
ಥೈವಚ? 


ಅಪರಾಜಿತಪೃಚ್ಛಾ ಗ್ರಂಥದ ಕರ್ತೃವು, ಆಸ್ಥಾನ 
ದಲ್ಲಿ ನಾಲ್ಕುಜನ ಮಂಡಲೇಶ್ವರರು, ಹನ್ನೆರಡಂ 
ಮಂದಿ ಮಂಡಲಿಕರು, ಹದಿನಾರಂಮಂದಿ ಮಹಾ 
ಸಾಮಂತರು, ಮೂವತ್ತೆರಡು ಮಂದಿ ಸಾಮಂತರ0ು 
ಗಳಿಗೆ ಅವಕಾಶ ಕಲ್ಪಿಸಿದ್ದಾನೆ. ಇವರೊಂದಿಗೆ ಲಘಂ 
ಸಾಮಂತರು, ಚತ:ರಂಶಿಕರು ಮತ್ತು ರಾಜಕಂವಕಾರರು 
ಸಭಾಸದರೆಂದಂ ವರ್ಣಿಸಿದ್ದಾನೆ. ರಾಜ ಅಥವಾ ಚಕ್ಟ 
ವರ್ತಿಯ ಅಧೀನದಲ್ಲಿರುವ ಮಂಡಲೇಶ್ವರ ಸಾಮಂತಾದಿ 
ಗಳ ಸಂಖ್ಯೆಯನ್ನು ನಿರ್ದಿಷ್ಟಗೊಳಿಸುವುದಂ ಅಸಂಗತ 
ವೆನಿಸಂತ್ತದೆ. 


ಕವಿರತ್ನೋಕ್ತಿಯಿಂದ ಸಾಮಂತ-ಮಂಡಳಿಕ-. 
ಮಂಡಳೇಶ್ವರ - ಚಕ್ರವರ್ತಿಗಳ. ಬಗ್ಗೆ ಖಚಿತ 
ಅರಿವಿತ್ತು. ಅಪರಾಜಿತಪೃಚ್ಛಾ ಗ್ರಂಥದ ಪ್ರಕಾರ, 
ಚತಂರಂಶಿಕ - ಲಘಃಸಾಮಂತ - ಸಾಮಂತ - ಮಹಾ 
ಸಾಮಂತ-ಮಂಡಳಿಕ-ಮಂಡಳೇಶ್ವರ-ಚಕ್ರವರ್ತಿ ಎಂದು 
ಕ್ರಮವನ್ನು ಗುರುತಿಸ 
ಬಹುದು. 


೯೫ 


ಗ್ರಂಥಸ್ತ ವಿವರಣೆಯನ್ನನುಸರಿಸಿ ಸಭಾಸದರ 
ನ್ನೊಳಗೆಣಂಡಂತೆ ವರು ವರ್ಗಗಳಾಗಿ ವಿಂಗಡಿಸ 
ಬಹಂದಂ. ಚಕ್ರವತಿ, ಅರ್ಧಪತಿ, ವಂಹೀಪತಿ ಇವರು 
ರಾಜವರ್ಗಕ್ಕೆ ಸೇರಿದವರು ; ಮಂಡಳೇಶ್ವರರಿಂದ 
ಚತಂರಂಶಿಕರವರೆಗೆ ಸಾಮಂತವರ್ಗಕ್ಕೆ ಸೇರಿದವರು. 
ದಂಡನಾಯಕ, ಪ್ರತೀಹಾರ ಹಾಗೂ ಅವರಾತ್ಯರು ಅಧಿ 
ಕಾರಿವರ್ಗಕ್ಕೆ ಸೇರಿದವರು, 


ಸಮಸ್ತ ಭೂಮಂಡಳವನ್ನಾಳಂವವನು ಚಕ್ರವರ್ತಿ ; 
ಅರ್ಧಭಾಗವನ್ನು ಅಧಿಪತಿ, ಮೂರನೇಒಂದು 
ಭಾಗವನ್ನೂ ಆಳಂವವನು ಮಹೀಪತಿ. ಇದಂ ಗ್ರಾಂಥಿಕ 
ವಿವರಣೆ. ಇವರನ್ನೇ ಮತ್ತೊಂದೆಡೆಯಲ್ಲಿ ಮಹೀಪತಿ, 
ರಾಜ, ನರಾಧಿಪ ಎಂದು ಕ್ರಮವಾಗಿ ಗುರುತಿಸಲ್ಪಟ್ಟಿದೆ. 

ಏಕಚ್ಛತ್ರ ಪ್ರಭೋಕ್ತಾ ಯಃ ಸಭವೇಚ್ಚ 
ಮಹೀಪತಿಃ38 

ಚಕ್ರವರ್ತಿಯ ನಂತರ ರಾಜ, ನಂತರ 
ಮಂಡಳೇಶ್ವರ, ಇದಂ ಸಾವರಾನ್ಯ ಅವರೋಹಣಕ್ರವಂ. 
ಚಾಲುಕ್ಕ ಹಾಗೂ ಹೊಯ್ಸಳರ ಕಾಲದಲ್ಲಿ ಚಕ್ರವರ್ತಿಯ 
ನಂತರ ಮಂಡಳೇಶ್ವರರನ್ನ ಗುರುತಿಸುವುದೇ ಅಂದಂ 
ಜಾರಿಯಲ್ಲಿದ್ದ ವ್ಯವಸ್ಥೆ .. ರಾಜರ ಪ್ರಸ್ತಾಪವು ಅಪ 
ರೂಪವೇ. *ವಮಹಾರಾಜಾಧಿರಾಜ' ಎಂದು ಬಿರಂದರಿ 
ಬಾವಲಿಗಳಲ್ಲಿ ಸೇರಿರುವುದೇ ಹೆಚ್ಚು. ಉದಾಹರಣೆಗೆ, 
“ಶ್ರೀ ಪೃಥ್ವೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವ 
ರನುಮಪ್ಪ ಹೊಯ್ಸಳ ಶ್ರೀ ವೀರವಲ್ಲಾಳ ದೇವರು” 
ಎಂಬ ಒಕ್ಕಣೆಯುಂಂಟು.33 ಹೊಯ್ಸಳ ಅರಸರಂ 
ಮೊದಲಿಗೆ ಮಹಾವಂಂಡಳೇಶ್ವರರೆನಿಸಿದ್ದು ನಂತರ ಚಕ್ರ 
ವರ್ತಿಗಳೆನಿಸಿದರಂ. ಮಂಡಳೇಶ್ವರರಿಗೂ ಮಹಾಮಂಡ 
ಳೇಶ್ವರರಿಗೂ ಭೇದವಿಲ್ಲವೆನಿಸಿದೆ. ಶಾಸನಗಳಂ ವಂಹಾ 
ಮಂಡಳೇಶ್ವರ ಎಂದಂ ಸಂಭೋದಿಸಿವೆ. ಒಂದೇ ಶಾಸನ 
ದಲ್ಲಿ ರಾಜ್ಯವಾಳುತ್ತಿರುವ ಚಕ್ರವರ್ತಿಯನ್ನೂ ನಂತರ 
ಅಧೀನ ವಂಹಾಮಂಂಡಳೇಶ್ವರನನ್ನೂ ಗುರುತಿಸುವುದು 


38 ಅದೇ, ಅಧ್ಯಾಯ ೮೧, ಶ್ಲೋಕ ೨, ಪು. ೨೦೩ 
39 ಎ.ಕ., ಹಾಸನ ೫೧ 
40 ಅಪರಾಜಿತಪೃಚ್ಛಾ, 
4] ಎ.ಕ., ಚನ್ನರಾಯಪಟ್ಟಣ ೧೭೯ 
42 ಅದೇ, ಅರಸೀಕೆರೆ ೪೨ 
43 ಅದೇ, ಅರಸೀಕೆರೆ ೩೧ 


೯೬ 


ಸಾವಣಾನ್ಯವೆನಿಸಿದೆ. 


ಇಂತಹ ಹಲವು ಉದಾಹರಣೆ 
ಗಳಿವೆ. 


ಗ್ರಾಂಥಿಕ ವಿವರಣೆಗಳ ಪ್ರಕಾರ ಒಂದು ಲಕ್ಷ ಹಳ್ಳಿ 
ಗಳನ್ನು ಆಳುತ್ತಿದ್ದವನು ಮಹಾಮಂಡಳೇಶ್ವರ ಮತ್ತು 
ಅರ್ಧಲಕ್ಷ ಗ್ರಾಮಗಳ ಅಧಿಪತಿ ಮಂಡಲಿಕ : 


ಲಕ್ಷಗ್ರಾವರಾಧಿಪೋ ಯಸ್ತು ಸ ಮಹಾಮಂಡ 
ಲೇಶ್ವರಃ 

ಲಕ್ಷಾರ್ಥಂ ಯಸ್ತು ಭುಕ್ತೋ ಸ ಮಂಡ 
ಲಿಕೋಭಿದಾನತಃ49 


ಈರೀತಿ ವಿವರಣೆಗಳು ಸಾಮಂತಾದಿಗಳಿಗೂ 
ಲಭ್ಯವಿದ್ದು ಅಧಿಕಾರ ಅಂತಸ್ತುಗಳ ಆರೋಹಣ, ಅವ 
ರೋಹಣ ಕ್ರಮ ಗುರುತಿಸಲು ನೆರವಾಗಿದೆಯೇ 
ಹೊರತೂ ಮತ್ತೇನೂ ಉಪಯೋಗವಾಗದಂ. 


ಮಂಡಲೀಕರಿಂದ ಅಧಿಕಾರ ನಿರ್ವಹಣೆ ಹೊಯ್ಸಾ 
ಳರ ಕಾಲದಲ್ಲಿ ಕಡಿಮೆಯೆಂದೇ ಗಮನಿಸಬಹುದಂ. 
ಒಮ್ಮೊಮ್ಮೆ “ದಕ್ಷಿಣಚಕ್ರವಲ್ಲಭ ಸಭಾರತ್ನ ಪ್ರದೀಪ 
ಜಗತ್ಭ್ರಸಂತ್ಕಾಕೃತಿ ಮಂತ್ರಿ ಮಂಡಳಿಕ ದಂಡಾದೀಶ”* 
ಇತ್ಯಾದಿಯಾಗಿ ಉಲ್ಲೇಖಿಸಿದ್ದನ್ನು ಗಮನಿಸಬಹುದಂ. 


ಮಹಾಸಾಮಂತ ಮತ್ತು ಸಾಮಂತರನ್ನು ಶಾಸನ 
ವೊಂದು ಒಟ್ಟಿಗೆ ಗುರುತಿಸಿದೆ : 


ಶಿ )ೀವುನುವುಹಾಸಾವಂಂತ ಕೆಚ್ಚನ ವಣಚಿ 


ಯಂನ ವಂಗ 
ಶ್ರೀಮತುಸಾಮಂತ ಘಸಣೆ ಮಹದೇವ 
ನಾಯಂಕಂ42 


ಮಹಾಸಾವಂಂತ ಬಂಕೈಯನೆನ್ನುವನು ಸೆವನಗೆರೆ 
ಹನ್ನೆರಡನ್ನು ಆಳುತ್ತಿದ್ದುದನ್ನು ಶಾಸನವೊಂದಂ ಬಣ್ಣಿ 


ಸಿದೆ.43 


ಅಧ್ಯಾಯ ೮೧, ಶ್ಲೋಕ ೫, ಪು. ೨೦೨ 


ಇತಿಹಾಸ ದರ್ಶನ 


(ಕ 


`ಸಾಮಂತ ಗೋವಿದೇವ ಮಗರನಾಡು 
ಮಠನೂರ ಮೊದಲವಾಡ ಕಳಿಕಟ್ಟಿ”**ಯನ್ನೂ 
“ಕೆರಗೋಡು ನಾಡಾಳ್ವ ಮಹಾಪಸಾಯ್ವ ಸಾವಂನ್ಹ”45 
ನನ್ನೂ ಶಾಸನೋಕ್ತಿಗಳಿಂದ ಗುರಂತಿಸಬಹಂದಂ, 


ಲಘುಸಾಮಂತ ಹಾಗೂ ಚತಂರಂಶಿಕರು ಗ್ರಂಥ 
ಸ್ಥರಾಗಿದ್ದಾರೆಯೇ ಹೊರತು ಶಾಸನಗಳಲ್ಲಿ ಪ್ರವೇಶಿ 


ುಕ್ರನೀತಿ ಗ್ರಂಥವು 
ಮೂಲವಕಾನವಾಗಿ ಪರಿಗಣಿಸಿ 
ಈ ರೀತಿ ಗುರಂತಿಸಿದೆ: 


ಕರಸಂಗ್ರಹಣೆಯನ್ನು 
ಅಧಿಕಾರಕ್ರವಂವನ್ನು 


ನಾಯಕ - ಸಾಮಂತ-ಮಂಡಲಿಕ-ರಾಜ “ಮಹಾ 
ರಾಜ-ಸ್ವರಾಟ-ಸಾವಕ್ರಾಟ-ಸಾರ್ವಭೌಮ. 


ಶತಗ್ರಾವಕಾಧಿಸೋ ಯಂಸ್ತ ಸೋಪಿ ಸಾಮಂತ 
ಸಂಜ್ಞ ಕಃ 
ಅಧಿಕೃತೋ ದಶಗ್ರಾಮೇ ನಾಯಕಃ ಸ 


ಕೀರ್ತಿತಃ** 


ಈ ರೀತಿ ವಿವರಣೆಯೂ ಶುಕ್ರನೀತಿ ಗ್ರಂಥ 


44 ಅದೇ, ಅರಸೀಕೆರೆ ೫೫ 
45 ಅದೇ, ಚನ್ನರಾಯಪಟ್ಟಣ ೨೬೫ 


ದಲ್ಲಿದೆ. ಈ ವಿವರಣೆಗಳಿಗೂ ಅಪರಾಜಿತಪೃಚ್ಛಾ 
ಗ್ರಂಥದ ವಿವರಣೆಗೂ ಸಾಕಷ್ಟು ವೃತ್ಕಾಸವಿದೆ. ಇವನ್ನು 
ಕೇವಲ ತಿಳುವಳಿಕೆಗಾಗಿ ನೆನೆಯಬೇಕೇ ಹೊರತು 
ಮತ್ತೇನೂ ಉಪಯೋಗವೆನಿಸದಂ. 


ಅಪರಾಜಿತಪೃಚ್ಛಾ ಗ್ರಂಥದ ಕೆಳಕಂಡ ಸಾಲು 
ಗಳು |. ಹೊಯ್ಸಳ ಶಾಸನಗಳ ಪ್ರಶಸ್ತಿ ಪರಾಕು 
ಗಳಂತೆಯೇ ಇವೆ ಎಂದು ಗಮನಿಸಬಹುದು : 


ಮಾಹಾರಾಜಾಧಿರಾಜಶ್ಚ ಪರಮೇಶ ರ ಸಂಜ್ಞಿತಃ 
ಭುವನೈಕನಾಥೋ ಮಹಾರಾಜ ಚಕ್ರಚೂಡಾ 


ಮಣಿಃ 
ಭೂಪಾಲಃ ಸರ್ವಕಲಾಕುಶಲಃ ಉವಣಾಪತಿ 
ವರಲಬ್ಧತೇಜಾಃ 

ತಥ್ಯ್ಮಾನ್ಯನೃಪಾದ್ಯ ಮುಖದರ್ಪಣೋ 
ಧವರ್ಕಾಧಿಪ್ರ ಶಸ್ಕಾ ವತಾರಃ*7 


ಈ ಸಾಲುಗಳು ಹೊಯ್ಸಳ ಎಷ್ಟುವರ್ಧನನನ್ನು 
“ಏಕಾದಶಾವತಾರನ್‌'4* ಎಂದರ ಗುರುತಿಸಿದ್ದನ್ನು 
ನೆನಪಿಸದಿರವು. 


46 'ಪಂಡಿತ ಬ್ರಹ್ಮಾನಂದ ಮಿಶ್ರಾ (ಸಂ.) : ಶುಕ್ತನೀತ್ತಿ ವಾರಣಾಸಿ, ೧೯೬೮, ಅಧ್ಯಾಯ ೧, ಶ್ಲೋಕ ೧೯೦, ಪು,೨೮ 


41 ಅಧ್ಯಾಯ ೭೮, ಶ್ಲೋಕ ೩೯-೪೦, ಪು. ೧೯೬ 
48 ಎ. ಕ., ಬೇಲೂರು ೩೧ 


ಇತಿಹಾಸ ದರ್ಶನ 


[13] 


೯೭ 


